ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 03 ನೇ ಮಾರ್ಚ್‌, 2020 


ಅಳತೆ ಮತ್ತು ತೂಕಗಳಲ್ಲಿ ವಂಚಿಸುವುದನ್ನು ತಪ್ಪಿಸುವುದು 
ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) :- 


119 (175) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಅಳತೆ ಮತ್ತು ತೂಕಗಳಲ್ಲಿ ಗ್ರಾಹಕರಿಗೆ ವಂಚಿಸುವ ಮಾರಾಟಗಾರರನ್ನು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಯಾವ 
ಕ್ರಮಗಳನ್ನು ಅನುಸರಿಸಲಾಗುತ್ತದೆ ; 


(ಆ) ಅಳತೆ ಮತ್ತು ತೂಕಗಳ ನಿಯಂತ್ರಣ ಇಲಾಖೆಯಲ್ಲಿ ಇನ್‌ಸ್ಟೆಕ್ಟರ್ಗಳು ಎಷ್ಟು ಪ್ರಕರಣಗಳನ್ನು ತಪಾಸಣೆ ಮಾಡಿ ದಂಡ 
ವಿಧಿಸಿದ್ದಾರೆ ; (ಬೆಂಗಳೂರು ನಗರದ ಕಳೆದ ಎರಡು ವರ್ಷಗಳ ಮಾಹಿತಿಯನ್ನು ನೀಡುವುದು) 


(ಇ) ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಗ್ರಾಹಕರಿಗೆ ಅನ್ಯಾಯವಾಗದಂತೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುವುದು? 


